ಆರಂಭಿಕ ಭಾಷೆ ಮತ್ತು ಸಾಕ್ಷರತೆಯ ಕಲಿಕೆ ಪ್ರಸ್ತುತತೆಯ : 


ಶೈಲಾಜಾ ಮೆನನ್‌ 


ಭಾರತದ ಶಾಲೆಗಳಲ್ಲ ಕಗ್ಗಂಟನ ಸಮಸ್ಯೆಯೊಂದಿದೆ. ಅದೆಂದರೆ 
ನಮ್ಮ ತರಗತಿಗಳಗೆ ಕುತೂಹಲ ಹೊಂದಿರುವ, ಚುರುಕಿನ ಮತ್ತು 
ಸಾಮಾಜಕವಾಗಿ ಸಮರ್ಥವಾಗಿರುವ ಮಕಳು ಪ್ರತಿವರ್ಷ 
ಬರುತ್ತಾರೆ. ಅವರಿಗೆ ಸದ್ಯ ಇರುವ ಕಲಕಾ ವಿಧಾನದಿಂದ 
ಬೋಧಿಸಲು ಪ್ರಯತ್ನಿಸುತ್ತೇವಾದರೂ, ಆ ಕ್ರಮದಿಂದಾಗಿಯೇ 
ದೊಡ್ಡ ಸಂಖ್ಯೇಯಲ್ಲ ಠ ಮಕ್ಕಳು ಶಾಲಾ ಶಿಕ್ಷಣದ ಮೊದಲ ಮೂರು 
ವರ್ಷಗಳೊಳಗೆ ಕಅಯುವ "ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. 
ಕಳೆದ ಹಲವು ವರ್ಷಗಳಲ್ಲ ನಮ್ಮ ದೇಶದಲ್ಲ ನಡೆಸಿದ ದೊಡ್ಡ 
ಪ್ರಮಾಣದ ಮೌಲ್ಯಮಾಪನವೊಂದು ಹಲವಾರು ಮಕ್ಕಳು ಮೇಅನ 
ತರಗತಿಗಳಗೆ ಹೋಗಿದ್ದರೂ ಪ್ರಾಥಮಿಕ ಮಟ್ಟದಲ್ಲಿ ಓದಲು ಅಥವಾ 
ಬರೆಯಲು ಅಸಮರ್ಥರು ಎಂಬುದನ್ನು ತೋರಿಸಿರುವುದು 
ಆಪಶ್ಚರ್ಯವೆನಿಸುವುದಿಲ್ಲವೇ? ಖ್ಯಾತ ಭಾಷಾ ಮನೋವಿಜ್ಞಾನಿ ಜಮ್‌ 
ಗೀಯವರು ಅಮೆರಿಕಾದ ಶಾಲೆಗಳ ಈ ಅಸಂಬದ್ಧತೆಯು 
ನಿಯಮಿತವಾಗಿ ನಡೆಯುತ್ತದೆ ಎಂಬುದನ್ನು ಸೂಚಿಸಿದ್ದಾರೆ. 
ಉದಾಹರಣಿಗೆ, ಇಂದ್ಲಿಷ್‌ ವರ್ಣಮಾಲೆಯ ಇಪ್ಪತ್ತಾರು 
ಅಕ್ಷರಗಳನ್ನು ಮತ್ತು ಅದನ್ನು ಓದುವಾಗ ಅನ್ನಯುಸುವ ಅದರ 
ನಿಯಮಗಳನ್ನು ಚೆನ್ನಾಗಿ ಕಅಯಲು ವರ್ಷಗಳೇ ತೆಗೆದು- 
ಕೊಂಡರೂ, ಅವರಿಗೆ ಆಡಲು ವಿಡಿಯೋ ಗೇಮ್‌ಗಳನ್ನು 
ನೀಡಿದಲ್ಲ ಕೆಲವೇ ವಾರಗಳಲ್ಲ ನೂರಾರು ಅಮೂರ್ತ ಚಿಹ್ನೆಗಳು 
ಮತ್ತು ನಿಯಮಗಳನ್ನು ಕಅಯುತ್ತಾರೆ ಎಂಬುದಾಗಿ ತಿಆಸಿದ್ದಾರೆ. 


ಇದು ನನಗೆ ಗೀತಾ' ಎಂಬ ೨ ವರ್ಷದ ಹುಡುಗಿಯ ಬಣ್ದೆ 
ಯೋಚಿಸುವಂತೆ ಮಾಡುತ್ತದೆ, ಭಾರತೀಯ ಭಾಷೆಗಳು (LRIL)' 
ಅಧ್ಯಯನದಲ್ಲಿ ಸಾಕ್ಷರತಾ ಸಂಶೋಧನೆಯನ್ನು ನಡೆಸುವಾಗ 
ವಾನಮು ಅವಳನ್ನು ಭೇಟಯಾದೆ. ಅವಳು ಮಹಾರಾಷ್ಟ್ರದ ವರ 
ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು. ನಾನು ಅವಳನ್ನು 
ಭೇಟಯಾದಾಗ ಅವಳು ಹಳ್ಳಿಯ ಶಾಲೆಯಲ್ಲ ನಾಲ್ಗನೇ 
ತರಗತಿಯನ್ನು ಹಿದುತ್ತಿದ್ದಕು. ಅವಳಗೆ ಶಾಲೆಯಲ್ಲನ ಭಾಷೆಯಾದ 
ಮರಾಠಿಯಲ್ಲ ಮಾತನಾಡಲು ಮತ್ತು ಅರ್ಥಮಾಡಿಕೊಳ್ಳಲು 
ಬರುತ್ತಿತ್ತು. ಅವಳು ಬಹಳ ಚುರುಕಿನ, ಸಮರ್ಥ, ಜಾಗರೂಕ 
ಹುಡುಗಿ. ತನ್ನು ತಂದೆತಾಯಿ ಕೆಲಸಕ್ಕೆ ಹೋದಾಗ ಅವಳು 
ಒಡಹುಲ್ಪದ ತನ್ನ ಇಬ್ಬರು ಮುಟ್ಟ ಸಹೋದರರ ಆರೈಕೆ 
ಮಾಡುತ್ತಿದ್ದಳು. ಅವಳು ಸಂಶೋಧಕರಿಗೆ ಬಹಕ ಕುತೂಹಲದಿಂದ 
ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಎಷ್ಟೋ ವಿಷಯಗಳ ಬಧ್ಣೆ 
ವಿಚಾರಿಸುತ್ತಿದ್ದಳು. ಅಲ್ಲದೆ, ಸಂಶೋಧಕರು ಕೇಳುವ ಎಷ್ಟೋ 
ಪ್ರಶ್ನೆಗಳಗೆ ಉತ್ತರಿಸುತ್ತಿದ್ದಕು. ವಿವರ ನೀಡುತ್ತಿದ್ದಳು. ಯಾರು ಅಲ್ಲ 
ವಾಸವಾಗಿದ್ದಾರೆ, ಆ ಸ್ಥಳಕ್ಕೆ ಯಾವುದು ಹತ್ತಿರದ ದಾರಿ, ಏನೂ 
ಇಲ್ಲದಾಗ ತಿನ್ನಲು ಯಾವ ಹಣ್ಣುಗಳು ಮತ್ತು ಬೇರುಗಳು ಸುರಕ್ಷಿತ. 
ನೀರನ್ನು ಕುಡಿಯಲು ಯೋಗ್ಯವಾಗಿ ಮಾಡಲು ಹೇಗೆ ಶೋಧಿಸ- 
ಬೇಕು. ಹೀಗೆ ಹಲವಾರು ಪ್ರಶ್ನೆಗಳಗೆ ಉತ್ತರ ನೀಡುತ್ತಿದ್ದಳು! ಅವಳು 
ಪ್ರಶ್ನೆಗಳು ಮತ್ತು ಮಾಹಿತಿಯ ಭಂಡಾರವಾಗಿದ್ದಕು. ಎಲ್ಲವನ್ನೂ 
ಸೂಕ್ಷವಾಗಿ ಗಮನಿಸುತ್ತಿದ್ದಕು. ಒಳ್ಳೆಯ ಕೆಲಸಗಾರ್ತಿ, ಶ್ರಮಜೀವಿ, 
ಕಷ್ಟಪಟ್ಟು ದುಡಿಯುತ್ತಿದ್ದಕು. ಅಡುಗೆ ಮಾಡಲು. ಪಾತ್ರೆ ತೊಳೆಯಲು 


ಹೀಗೆ ಮನೆಯ ಹತ್ತು ಹಲವಾರು ಕೆಲಸಗಳಲ್ಲ ಅಮ್ಮನ ಜೊತೆ 
ಕೈಜೋಡಿಸುತ್ತಿದ್ದಕು. ಅವಳು  ಸೋಮಾರಿಯಾಗಿರಲಲ್ಲ. 
ನಿರ೯ಪ್ಪಕೂ ಅಲ್ಲ. ಮಂಕಾಗಿರುವವಳೂ ಅಲ್ಲ. ಆದರೂ ಮೂರುವರೆ 
ವರ್ಷಗಳ ಕಾಲ ಔಪಚಾರಿಕ ಶಿಕ್ಷಣವನ್ನು ಮುಗಿಸಿಯೂ ಕೂಡ 
ಅವಳಗೆ ಚೆನ್ನಾಗಿ ಓದಲು. ಬರೆಯಲು ಬರುತ್ತಿರಅಲ್ಲ. 


ದೇಶದ ಹಲವೆಡೆ ನಾನು ತರಗತಿ ಪ್ರಕ್ರಿಯೆಯಲ್ಲ ಭಾಗಿಯಾಗಿದ್ದಾಗ 
ಗೀತಾಳಂ೦ತಹ ಹಲವಾರು ಹುಡುಗ ಹುಡುಗಿಯರನ್ನು ವಾನು ಭೇಟ 
ಮಾಡಿದ್ದೇನೆ. ಯಾಕೆ ಹೀಗಾಗುತ್ತಿದೆ? 


ನಾವೆಲ್ಲ ಎಡವುತ್ತಿದ್ದೇವೆ? 


ಸಹಜವಾದ ಬುದ್ದಿವಂತಿಕೆ, ಕುತೂಹಲ, ತಲ್ಪೀನತೆಗಳೊಂದಿಗೆ 
ತರಗತಿಗಳನ್ನು ಪ್ರವೇಶಿಸುವ ಮಕ್ನಕ ನೈಜ ಸಂಪರ್ಕವನ್ನು 
ಶಿಕ್ಷಕರಾದ ನಾವು ಕಳೆದುಕೊಳ್ಳುತ್ತಿದ್ದೇವೆ ಮತ್ತು ಬಹಳ 
ಪ್ರಸ್ತುತವಲ್ಲದ ಕಅಕೆ ಅಥವಾ ಅವರಿಗೆ ಕೈಗೆಟುಕದ ಕಅಕೆಯನ್ನು 
ಒದಗಿಸುತ್ತಿದ್ದೇವೆ ಎನ್ನುವುದು ಸ್ಪಷ್ಟ. ಗೀತಾಳಂತಹ ಮಕ್ಕಳನ್ನು 
ಗಮನದಲ್ತರಿಸಿ, ಈ ಲೇಖನದಲ್ಲ ನಾನು ಆರಂಭಕ ಭಾಷಾ 
ತರಗತಿಗಳಕಲ್ಲ ಭಿನ್ನವಾಗಿ ಮಾಡಬಹುದಾದ ಮೂರು ನಿರ್ದಿಷ್ಟ 
ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದೇನೆ. 


1. ಬಹುಭಾಷಾ ಪರಿಸರವನ್ನು ರೂಪಿಸುವುದು 

2. ಭಾಷಾ ಕಲಕೆಯಲ್ಲ ಮಕ್ಷಳ ಪ್ರಾರಂಭಕ ಪ್ರಯತ್ನಗಳನ್ನು 
ಪ್ರೋತ್ಸಾಹಿಸುವುದು. 

3. ಭಾಷಾ ತರಗತಿಯ ಪಾಠವು ಅರ್ಥಪೂರ್ಣವಾಗುವಂತೆ 
ಮಾಡುವುದು. 


ಬಹುಭಾಷಾ ಪರಿಸರವನ್ನು ನಿರ್ಮಿಸುವುದು 


ಭಾಷಾ ತರಗತಿಗೆ ಸಣ್ಣ ಮಕ್ಕಳು ತಾವು ಆಲೋಚಿಸುವ, ತರ್ಕಿಸುವ. 
ಪರಿಶೋಧಿಸುವ. ವಾದಿಸುವ. ವರ್ಣಿಸುವ ಮತ್ತು ಸಂಪರ್ಕ 
ಸಾಧಿಸುವ ತಮ್ಮ ಮನೆ ಭಾಷೆಗಳ ವಿಫುಲ ಅದ್ಭುತವಾದ 
ಸೆಂಪನ್ಮ್ಕೂಲದೊಂದಿಗೆ ಭಾಷಾ ಕೌಶಲದೊಂದಿಗೆ ಶಾಲೆಗೆ 
ಬರುತ್ತಾರೆ. ಅದು ಅವರ ಸಂಬಂಧಗಳ ಭಾಷೆ, ಭಾವನೆಗಳ 
ಭಾಷೆಯಾಗಿರುತ್ತದೆ. ಅವರಿಗೆ ಆ ಭಾಷೆಯಲ್ಲ ಮೂಲ ವ್ಯಾಕರಣದ 
ಅರಿವಿರುತ್ತದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲ ಅದರ ಶಬ್ದಗಳು 
ತಿಆದಿರುತ್ತದೆ. 


ಆದರೆ ಹಲವಾರು ಸಂದರ್ಭಗಳಲ್ಲ ತರಗತಿಯ ಒಳಗೆ ಬರುವಾಗ 
ಚಪ್ಪಅಗಳನ್ನು ಹೊರಗೆ ಬಟ್ಟು ಬರುವಂತೆ ತಮ್ಮ ಮನೆ ಭಾಷೆಯನ್ನು 
ತರಗತಿಯ ಹೊರಗೆ ಟ್ಟು ಬರಬೇಕು ಎನ್ನುವಂತೆ ಶಾಲೆಯ 
ವಾತಾವರಣ ಇರುತ್ತದೆ. ಆದರ್ಶಪ್ರಾಯವಾಗಿ ಮಗುವಿನ 
ಮಾತೃಭಾಷೆಯು ಬೋಧನೆಯ ಮಾಧ್ಯಮವಾಗಬೇಕು (ಕಮ್ಮಿನ್ಸ್‌ 
2೦೦1. ಇದು ಮಗುವಿಗೆ ಏನು ಕಲಅಸಲಾಗುತ್ತಿದೆ ಎಂಬ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


86 


ವಿಷಯವನ್ನು ಅರಿಯಲು ಮಾತ್ರವಲ್ಲದೆ, ತನ್ನ ಭಾವನೆಗಳನ್ನು 
ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು, ಹಾಗೆಯೇ ತನ್ನ ಸಾಂಸ್ಕೃತಿಕ 
ಗುರುತು ಹಾಗೂ ಪರಂಪರೆಯ ಬಗ್ಗೆ ಹೆಮ್ಮೆ ಅಥವಾ 
ಅಭ ಮಾನಪಡಲು ನೆರವಾಗುತ್ತದೆ. ಮಾತೃಭಾಷೆಯಲ್ಲ 
ಕಅಸುವುದೆಂದರೆ ತಮ್ಮ ಮಕ್ಕಕ ಮಾತೃಭಾಷೆಗೆ ಮಾತ್ರ 
ಸೀಮಿತವಾಗಖೇಕಿಲ್ಲ. ಮಗುವಿನ ಮನೆ ಭಾಷೆಯನ್ನು 
ಅಂಗೀಕರಿಸಿದ್ದರೂ ಕೂಡ ಶಾಲಾ ಭಾಷೆ, ಇಂಗ್ಲಿಷ್‌ ಮತ್ತು 
ಸುತ್ತಮುತ್ತಅನ ಇತರೆ ಭಾಷೆಗಳನ್ನೂ ಕೂಡ ಕಅಸಬಹುದು. 


ಆದರೆ ಹಲವಾರು ಕಾರಣಗಳಂ೦ಂದಾಗಿ ಭಾರತದಾದ್ಯಂತದ ಅನೇಕ 
ಶಾಲೆಗಳಲ್ತ ಮಕ್ಕಳಗೆ ಅವರ ಮಾತೃಭಾಷೆಯಲ್ಲ ಕಲಅಸಲಾಗುತ್ತಿಲ್ಲ. 
ಭಾರತೀಯ ಶಾಲೆಗಳ ನಾಲ್ದು ಮಕ್ಷಳಲ್ಪ ಒಬ್ಬರು ತಮ್ಮ ಮನೆ ಮತ್ತು 
ಶಾಲಾ ಭಾಷೆ ಒಂದೇ ಆಗಿರದ ಕಾರಣ ಸಾಧಾರಣದಿಂದ ತೀವ್ರ 
ಕಲಕಾ ಸಮಸ್ಯೆ ಎದುರಿಸುತ್ತಾರೆ. ಕಲಅಕಾ ಮಾಧ್ಯಮದ ಕುರಿತ 
ನಿರ್ಧಾರ ವೈಯಕ್ತಿಕ ಶಿಕ್ಷಕರ ಕೈಯಲ್ಲ ಇರುವುದಿಲ್ಲ. ಆದರೆ ಒಂದೇ 
ತರಗತಿಯಲ್ಲ ಹಲವಾರು ಮಾತೃಭಾಷೆಗಳನ್ನು ಬಕಸಬಹುದು. 
ಅಧಿಕೃತವಾದ ಕಲಕಾ ಮಾಧ್ಯಮಕ್ಕೆ ಭಿನ್ನವಾಗಿ ಹಲವು 
ಭಾಷೆಗಳನ್ನು ಮಾತನಾಡಬಲ್ಲ ವಿದ್ಯಾರ್ಥಿಗಳರುವ ಶಾಲೆಯಲ್ಲೂ 
ಕೂಡ ಮಕ್ಕಳಗೆ ಆರಾಮವೆನಿಸುವ ರೀತಿಯಲ್ಲ ಮಾಡಬಹುದಾದ 
ಹಲವಾರು ಸರಳ ಮಾರ್ಗಗಳವೆ. ಆ ಕೆಲವನ್ನು ಇಲ್ಲ 


ಪಣ್ಪಮಾಡಲಾಗಿದೆ." 
ತರಗತಿಯಲ್ಲ ಬಹುಭಾಷಾ ಚಿತ್ರಗಳನ್ನು ಬಳಸುವುದು 


ತರಗತಿಯಲ್ಲ ಹಲವು ಭಾಷೆಗಳ ಮುದ್ರಿತ ಸಾಮರ್ರಿಗಳನ್ನು 
ಪ್ರದರ್ಶಿಸಲಾಗಿದೆಯೇ ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು. 
ಇವು ತರಗತಿಯ ವಿವಿಧ ಭಾಗಗಳಲ್ಲ ಲೇಬಲ್‌ ಗಳನ್ನು 
ಒಳಗೊಂಡಂತೆ ಪುಸ್ತಕಗಳು, ಕತೆಗಳು. ಪದ್ಯಗಳು ಇತ್ಯಾದಿಗಳರ- 
ಬಹುದು. ಇದು ಮಕ್ಷಳು ಚೆನ್ನಾಗಿ ಅರಿಯಲು ಸಹಾಯ 
ಮಾಡುವುದಲ್ಲದೆ ತಮ್ಮ ಬಾಷೆಗೂ ಬೆಲೆಯುದೆ; ಅದು 
ಅಂಗೀಕಾರವಾಗಿದೆ ಎ೦ಬ ಭಾವನೆ ಅವರಲ್ಲ ಬರಲು ನೆರವಾಗುತ್ತದೆ. 
ಒಂದು ವೇಳೆ ಸ್ಥಳೀಯ ಭಾಷೆಗೆ ಅಪಿಯುಲ್ಲದಿದ್ದರೆ ಆ ಭಾಷೆಯ 
ಕತೆಗಳು. ಹಾಡುಗಳು ಮತ್ತು ಪದ್ಯಗಳನ್ನು ಪ್ರಾದೇಶಿಕ ಭಾಷೆಯ 
ಅಪಿಯಲ್ಲ (ಬೋಧನಾ ಮಾಧ್ಯಮ) ಬರೆದು ತರಗತಿಯಲ್ಲ 
ಪ್ರದರ್ಶಿಸಬಹುದು. 


ಮನೆಬಾಷೆಂಶುಲ್ಲ ಮಾತನಾಡಲು ಮತ್ತು ಅಭವ್ಯಕ್ತಿಸಲು 
ಪ್ರೋತ್ಸಾಹಿಸುವುದು 


ಚಿಕ್ಕಮಕ್ಷಳಗೆ ತಮ್ಯ ಮನೆಭಾಷೆಯಲ್ಲ ಮಾತನಾಡಲು ಅನುವು 
ಮಾಡಿದರೆ ಅವರು ಸಕ್ರಿಯವಾಗಿ ಬೆರೆತು ಇನ್ನಷ್ಟು ಹೆಚ್ಚು 
ಮಾತನಾಡುತ್ತಾರೆ. ಶಿಕ್ಷಕರಿಗೆ ಮಗುವಿನ ಈ ಭಾಷೆ ಗೊತ್ತಿದ್ದರೆ 
ಅವರು ಮಗುವಿನ ಜೊತೆ ಆ ಭಾಷೆಯಲ್ಪಯೇ ಉತ್ತರಿಸಬಹುದು. 
ಇಲದಿದ್ದಲ್ಲ ಒಬ್ಬ ಮಧ್ಯವತಿೀಯನ್ನು (ಹಿರಿಯ ಅಥವಾ ಹಳೆಯ 
ವಿದ್ಯಾರ್ಥಿ, ಸಮುದಾಯ ಸದಸ್ಯ, ಸಹಪಾಠಿ) ಗುರುತಿಸಿ ಆ 
ಮಗುವಿನ ಜೊತೆಗೆ ಮಾತನಾಡಲು ಶಿಕ್ಷಕರು ನೆರವು 
ಪಡೆಯಬಹುದು. 


ಮಾತನಾಡುವಾಗ ಮತ್ತು ಬರೆಯುವಾಗ ಮಕ್ಕಳು ತಮ್ಮ ಅನುಕೂಲದ 
ಭಾಷೆಯನ್ನು ಜೋಡಿಸಿ ಬಳಸಲು ಅನುಮತಿ ನೀಡುವುದು 


ಇದು ಮಕ್ಕಳಗೆ ತಮಗೆ ಅನುಕೂಲವೆನಿಸುವ ಭಾಷೆಯ ವ್ಯಾಕರಣ 
ಮತ್ತು ಶಬ್ದಗಳನ್ನು ಸಂಪೂರ್ಣವಾಗಿ ಬಳಸಿ ತಮ್ಮ ಭಾಷೆಯಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಹಕರಿಸುತ್ತದೆ. ಹೊಸ 
ಭಾಷೆಯಲ್ಲ ಕೆಲವು ಪದಗಳನ್ನು ಅಥವಾ ವಾಕ್ಯಗಳನ್ನು ರಚಿಸುವ 
ಪ್ರಯೋಗದಲ್ಲ ಅವರು ತೊಡಗುವಾಗಲೂ ಇದು ನೆರವಾಗುತ್ತದೆ. 
ಬಹುಪಾಲು ದುಬಾಷಿ ಹಾಗೂ ಬಹುಭಾಷೀಯರು ಭಾಷೆಗಳನ್ನು 
ಸಲೀಸಾಗಿ ಬೆರೆಸಿ ಮಾತನಾಡುತ್ತಾರೆ. ಇದು ಸಣ್ಣ ಮಕ್ಷಳು ಒಂದು 
ಹೊಸ ಭಾಷೆಯನ್ನು ಕಲಅಯಲು ಬೆಂಬಅಸುವ ಒಂದು 
ಮಾರ್ಗವಾಗಿದೆ ಎಂದು ಗಾರ್ನ್ಷಿಯ ಮತ್ತು ವೀ (2014) 
ಹೇಳದ್ದಾರೆ. ಚಿತ್ರ 1ರಲ್ಲ ನಾಲ್ಗ್ಲನೆಯ ತರಗತಿಯ ಮಗು ತನ್ನ 
ಮಾತೃಭಾಷೆಯಾದ ಮರಾಠಿಯನ್ನು ಹೊಸ ಶಾಲೆಯ ಭಾಷೆಯಾದ 


ಇಂಗ್ಲಿಷನ್ನು ಕಅಯಲು ಹೇಗೆ ಬಳಸಿತೆಂಬುದನ್ನು ತೋರಿಸುತ್ತದೆ.” 


ಮಕ್ಕಳ ಓದುವ ಮತ್ತು ಬರೆಯುವ ಆರಂಭಕ 
ಪ್ರೋತ್ಸಾಹಿಸುವುದು 


ಪ್ರಯತ್ನಗಳನ್ನು 


ಗೀತಾಳಂತಹ ಚಿಕ್ಕ ಮಕ್ಕಳು ಶಾಲೆಗೆ ಬಂದಾಗ ತಮ್ಮ ಮನೆ 
ಭಾಷೆಯಿಂದ ಶಾಲಾ ಭಾಷೆಗೆ ಹೊಂದಿಕೊಳ್ಳಬೇಕಾಗುವುದು 
ಮಾತ್ರವಲ್ಲ. ಅವರು ಶಾಲಾ ಭಾಷೆಯಲ್ಲ ಓದಬೇಕು ಮತ್ತು 
ಬರೆಯಬೇಕೆಂಬ ನಿರೀಕ್ಷೆ ಕೂಡ ಇರುತ್ತದೆ. ಹಲವು ಶಾಲೆಗಳು 
ಚಿಕ್ಕಮಕ್ಕಳಗೆ ಮೊದಲು ಅಕ್ಷರಗಳನ್ನು (ವರ್ಣಮಾಲೆ) ಓದಲು 
ಮತ್ತು ಬರೆಯಲು ಕಅಸುತ್ತಾರೆ. ನಂತರ ಪದಗಳ ಕಲಕೆಯನ್ನು 
ಪ್ರಾರಂಭಸುತ್ತಾರೆ. ತದನಂತರ ವಾಕ್ಯಗಳು ಹಾಗೂ ಕೊನೆಯದಾಗಿ 
ಒಂದು ಪ್ಯಾರಾವನ್ನು ಓದಬೇಕೆಂದು ನಿರೀಕ್ಷಿಸುತ್ತಾರೆ. ಮೌಜಕ 
ಚಟುವಟಕೆಗಳು ಸಾಕಷ್ಟು ಕಡಿಮೆ. ಅವು ಕೇವಲ ಪ್ರಾಸ ಪದ್ಯಗಳನ್ನು 
ಹೇಳುವುದಕ್ಷೆ ಸೀಮಿತವಾಗಿರುತ್ತವೆ. ಶಾಲಾಮಕ್ಷಳು ಈಗಾಗಲೇ 
ತಾವು ಬಲ್ಲ ಮಾತನಾಡುವ, ಆಅಸುವ, ಆಲೋಚಿಸುವ ಹಾಗೂ 
ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು ಬಳಸುವುದಿಲ್ಲವಾದ್ದರಿಂದ 
ಶಾಲೆಗಳಲ್ಲ ಭಾಷೆಯನ್ನು ಹೇಳಕೊಡುವ ಈ ವಿಧಾನಗಳು 
ಉಪಯೋಗಕ್ಕೆ ಬರುವುದಿಲ್ಲ. 


ಹಾಗಾದರೆ ಚಿಕ್ಕ ಮಕ್ಕಳಗೆ ನಾವು ಭಾಷಾ ಕಲಕೆ ಹೇಗೆ 
ಆರಂಭಸಚಬೇಕು? 


ಅಗತ್ಯವಾಗಿರುವ ವಿಷಯಗಳೊಂದಿಗೆ ಸಂಪರ್ಕಿಸುವುದೇ ಇದಕ್ಕೆ ಸೂಕ್ತ 
ಉತರ 


ಬಹಳ ದಶಕಗಳ ಅಧ್ಯಯನವು ಮಕ್ಕಳು ತಮಗೆ ಅರ್ಥ- 
ಪೂರ್ಣವಾಗಿರುವ, ಆಸಕ್ತಿದಾಯಕ ಎನಿಸುವ ಸಂದರ್ಭಗಳಲ್ಪ 
ಅವಲೋಕನ. ಪ್ರಯೋಗ, ಪರೀಕ್ಷೆ ಹಾಣೂ ಪ್ರಯತ್ನಗಳ ತಪ್ಪು 
ಸರಿಗಳ ಮೂಲಕ ಭಾಷೆಯನ್ನು ಕಲಅಯುತ್ತಾರೆಂದು ತೋರಿಸಿದೆ. 
ಹೀಗಾಗಿ ಅವರು ಕೆಲವೇ ವಾರಗಳ ತಮಗೆ ಇಷ್ಟವಾದುದನ್ನು 
ಕರಗತ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಅವರು 
ಖೇಗನೆ ವೀಡಿಯೊ ಗೇಮ್‌ಗಕಲ್ಲ ಪರಿಣಿತಿ ಸಾಧಿಸುತ್ತಾರೆ. ಆದರೆ 
ಅಕ್ಷರಮಾಲೆಯನ್ನು ಕಲಯಲು ಅವರಿಗೆ ವರ್ಷಗಳ ಕಾಲ 
ಖೇಕಾಗುತ್ತದೆ!. ಭಾಷಾ ತರಗತಿಯಲ್ಲ ಮಕ್ಷಳಗೆ ಯಾವುದು ಮುಖ್ಯ 
ಅಗತ್ಯವೆನಿಸುತ್ತದೆಯೋ ಅವುಗಳ ಜೊತೆಗೆ ಸಂಪರ್ಕ ಕಲ್ವಸಿ 
ಅವರಿಗೆ ನಾವು ಕಲಅಸಬಹುದು. ಇದನ್ನು ಶಿಕ್ಷಕರು ಹೇಗೆ 
ಮಾಡಬಲ್ಲರು? 


ಮೌಖಕ ಅಭವ್ಯಕ್ತಿಗೆ ಅವಕಾಶಗಳನ್ನು ಒದಗಿಸುವುದು 


ವಿಷಯ ಹಂಚಿಕೊಳ್ಳುವ ಸಮಯದಲ್ಪ ಮಕ್ಷಳಗೆ ತಮಗೆ ಬಹಳ 
ಇಷ್ಟವಾದುದನ್ನು ಹಂಚಿಕೊಳ್ಳಲು ಕೇಕಬಹುದು. ಅವರು ಕತೆ 


ಹೇಳಬಹುದು ಅಥವಾ ಓದಬಹುದು. ತದನಂತರ ಅದರ ಬಗ್ಗೆ ಚರ್ಚೆ 
ನಡೆಸಬಹುದು. ಅವರನ್ನು ಒಂದು ಕ್ಷೇತ್ರ ಪ್ರವಾಸಕ್ಕೆ ಕರೆದೊಯ್ದು 
ನಂತರ ಚರ್ಚೆ ಮಾಡಬಹುದು ಅಥವಾ ಸಮುದಾಯದ ಒಬ್ಬ 
ಗಣ್ಯರನ್ನು ಮಕ್ಕಳ ಜೊತೆಗೆ ಮಾತನಾಡಲು ಕರೆಸಬಹುದು. ಮಕ್ಕಳು 
ಆಲೋಚಿಸಬೇಕು, ಸಂಪರ್ಕಿಸಬೇಕು ಹಾಗೂ ಪರಪ್ಪರ ಇತರ- 
ರೊಂದಿಗೆ ಮಾತನಾಡಿ ಅವರ ಮಾತುಗಳನ್ನು ಆಲಸಿ ಅಭಿಪ್ರಾಯ 
ಹಂಚಿಕೊಳ್ಳಬೇಕು ಹಾಗೂ ತಮ್ಮ ಭಾವನೆಗಳನ್ನು ಹೇಳಬೇಕು 
ಎನ್ನುವುದು ಈ ಎಲ್ಲ ಚಟುವಟಕೆಗಳ ಮುಖ್ಯ ಉದ್ದೇಶವಾಗಿದೆ. ಈ 
ಹಿಂದೆ ಹೇಆದಂತೆ, ಮಕ್ಷಳಗೆ ತಮ್ಮ ಮನೆ ಭಾಷೆಯಲ್ಲ 
ಮಾತನಾಡಲು ಅಥವಾ ಭಾಷೆಗಳನ್ನು ಬೆರೆಸಿ ಮಾತನಾಡಲು 
ಪ್ರೋತ್ಸಾಹ ನೀಡಬೇಕು. ಇದು ಅರಿವು ಮೂಡಲು. ಅವರ 
ಶಜ್ದಭಂಡಾರ ಹೆಚ್ಚಲು. ಹೊಸ ಭಾಷೆಯ ತಿಳುವಳಕೆ ಹೆಚ್ಚಾಗಲು 
ಹಾಗೂ ತಮ್ಮ ಸುತ್ತಮುತ್ತಅನ ಪ್ರಪಂಚದ ಬಧ್ಗೆ ಹೆಚ್ಚು ಜ್ಞಾನವನ್ನು 
ಪಡೆಯಲು ನೆರವಾಗುವುದು. ಮಕ್ಕಳಗೆ ಒಂದು ಪುಸ್ನಕ. ಒಂದು ಕಥೆ 
ಅಥವಾ ಒಂದು ಅನುಭವದ ಬಗ್ಗೆ ಏನನ್ನಿಸುತ್ತದೆ ಎಂದು ಕೇಆದಾಗ 
ಮಕ್ಕಳು ಸಂಪರ್ಕವಿಲ್ಲದ ಮಾತುಗಳನ್ನು ಆಡಿದಾಗ ಆ ಬಗ್ಗೆ 
ತಿಆಯಲು ಶಿಕ್ಷಕರಿಗೆ ಸಾಧ್ಯವಾಗುತ್ತದೆ ಹಾಗೂ ಮಕ್ಷಕಲ್ಪ 
ವಿಚಾರವಂತಿಕೆ ಬೆರೆಯಲು ಹಾಗೂ ಭಾವನೆಗಳನ್ನು ಹೇಳಲು 
ಅವಕಾಶ ಒದಗಿದಂತಾಗುತ್ತದೆ. 


ಹಿದುವ ಹಾಗೂ ಬರೆಯುವ ಕೆಲಸದಲ್ಲ ಪ್ರಯೋಗ ಮಾಡಲು 
ಅವಕಾಶಗಳನ್ನು ಒದಗಿಸುವುದು 


ಮಕ್ಕಳಗೆ ಪ್ರತಿದಿನ ಚಿತ್ರಗಳರುವ ಪುಸ್ತಕಗಳನ್ನು ತಿರುವಿ ಹಾಕಲು 
ಅನುಮತಿ ನೀಡಿದರೆ ಅವರಿಗೆ ಎಲ್ಲ ಅಕ್ಷರಗಳು ಅಥವಾ ಪದಗಳನ್ನು 
ಹಓದದಿದ್ದರೂ ಪುಟಗಳನ್ನು ತಿರುವಿ ಹಾಕುತ್ತಾರೆ, ಚಿತ್ರಗಳನ್ನು 
ನೋಡುತ್ತಾರೆ. ಬೇರೆಯವರ ಜೊತೆಗೆ ಇದರ ಬಗ್ಗೆ 
ಮಾತನಾಡುತ್ತಾರೆ (ಚಟುವಟಕೆಯಲ್ಲ ಇಜ್ಜಬ್ಬರಂತೆ ಸೇರಿಸಿದರೆ) 
ಮತ್ತು ಅದರ ಅರ್ಥವನ್ನು ಹುಡುಕಲು ಪ್ರಯತ್ನ ಮಾಡುತ್ತಾರೆ. 
ಕೆಲವು ಮಕ್ಕಳು ಕಿದುತ್ತಿರುವಂತೆ ನಟಸಬಹುದು ಅಥವಾ ಪುಸ್ತಕದ 
ಕೆಲವು ಪದಗಳನ್ನು ಅವರು ಗುರುತಿಸಬಹುದು. ಕಾಲಾನಂತರ 
ಅವರು ನಿಧಾನವಾಗಿ ಹಿದುವುದರಲ್ಲ ಹೆಚ್ಚು ಹೆಚ್ಚು ನಿಖರತೆಯನ್ನು 
ಸಾಧಿಸುತ್ತಾರೆ. 


ಹಾಗೆಯೇ, ತರಗತಿಯಲ್ಲ ಚರ್ಚೆ ಮಾಡಿರುವ ವಿಷಯದ ಬಗ್ದೆ 
ಬರೆಯಲು ಅಥವಾ ಚಿತ್ರ ಬಡಿಸಲು ಮಕ್ಕಳಗೆ ಅವಕಾಶ ನೀಡಿದರೆ, 
ಅವರು ಬರೆಯುವ ಪ್ರಯೋಗದಲ್ಪ್ಲ ತೊಡಗುತ್ತಾರೆ. ಅವರು ಒಂದು 
ಚಿತ್ರವನ್ನು ಬಡಿಸಬಹುದು ಅಥವಾ ತಮಗೆ ತಿಆದಿರುವ ಕೆಲವು 
ಅಕ್ಷರಗಳನ್ನು ಅಥವಾ ಪದಗಳನ್ನು ಬರೆಯಬಹುದು. ಏನು 
ಬರೆದಿದ್ದಾರೆಂದು ಕೇಆದಾಗ ಅವರು ಇನ್ನೂ ವಿವರವಾಗಿ 
ಸುಂದರವಾಗಿ ವಿವರಿಸಬಹುದು! ಈ ಸನ್ನಿವೇಶದಲ್ಲ ಅವರ 
ಕಾಗುಣಿತವನ್ನು ಸರಿಪಡಿಸುವ ಬದಲು, ಅವರು ಹೇಳರುವ 
ವಿಷಯವನ್ನು ಅವರ ಬರಹದ ಕೆಳಗೆ ಬರೆದು ಅವರಿಗೆ ಅದನ್ನು 
ಹಿದಲು ಹೇಳಬೇಕು. ಮಕ್ಕಳ ಈ ಬರಹವನ್ನು ತರಗತಿಯಲ್ಲ 
ಪ್ರದರ್ಶಿಸಬೇಕು. ಅದನ್ನು ಹಂಚಿಕೊಳ್ಳಲು ಕಾಲಾವಕಾಶ 
ನೀಡಬೇಕು. ಮತ್ತು ಪರಸ್ಪರ ಇತರರ ಕೆಲಸವನ್ನು ಮೆಚ್ಚುವಂತೆ 
ಪ್ರೇರೇಪಿಸಬೇಕು. 


ಮುದ್ರಿತ ಚಿತ್ರಗಳಂದ ತರಗತಿಯನ್ನು ಸೊಗಸಾಗಿಸುವುದು 


ಮಕ್ಕಳು ಬಡಿಸಿದ ಅಥವಾ ಮುದ್ರಿಸಿದ ಚಿತ್ರಗಳಂದ ತರಗತಿಯನ್ನು 
ತುಂಬಸಿ. ಈ ವರ್ಣರಂಜತ ತರಗತಿಯು ಮಕ್ನಳಗಾಗಿ ಅಥವಾ 


ಮಕ್ಷಳ೦ದ ಮಾಡಿದ ಬರಹ ಮತ್ತು ಚಿತ್ರಕಲೆಯ ಪ್ರದರ್ಶನವಾಗಿರ- 
ಬೇಕು. ಮಕ್ಕಳ ಬರಹ ಅಥವಾ ಚಿತ್ರವಸ್ತುಗಳನ್ನು ತರಗತಿಯ ಬೇರೆ 
ಬೇರೆ ಕಡೆಗಳಲ್ಲ ಹಾಕಬಹುದು ಮತ್ತು ಹಲವು ಭಾಷೆಗಳಲ್ಲ ಬರೆದು 
ಹಾಕಬಹುದು. ಮಕ್ಷಳಗೆ ಆಸಕ್ಷಿಬುರುವ ಅಥವಾ ಕಲಕೆ 
ಅಗತ್ಯವಿರುವ ಮಾಹಿತಿಯ ಪದಗಳು, ಪದ್ಯಗಳು ಇತ್ಯಾದಿ 
ಸ್ವರೂಪಗಳಲ್ಲ ಪ್ರದರ್ಶನ ಮಾಡಬಹುದು ಮತ್ತು ಪಾಠ 
ಹೇಳಕೊಡುವಾಗ ಮತ್ತು ಚಟುವಟಕೆ ಸಮಯದಲ್ಲ ಇವುಗಳನ್ನು 
ಬಳಸಬಹುದು. 


ಭಾಷಾ ತರಗತಿಯ ಉದ್ದೇಶವೆಂದರೆ ಕಅಕೆಯನ್ನು ಅರ್ಥ 
ಪೂರ್ಣವಾಗಿಸುವುದು 


ಈ ಲೇಖನದಲ್ಲ ಒತ್ತು ನೀಡಿದಂತೆ, ಮಕ್ಷಳು ಸಹಜವಾಗಿಯೇ ಅರ್ಥ 
ತುಂಬುವವರು ಅಥವಾ ಉಂಟುಮಾಡುವವರು. ಅವರಿಗೆ 
ಅರ್ಥವಾಗುವ ರೀತಿಯಲ್ಲ ನಾವು ಕಅಸಿದಾಗ ಅವರು ಸಹಜವಾಗಿ, 
ಸಲೀಸಾಗಿ, ಸರಾಗವಾಗಿ ಕಅಯುತ್ತಾರೆ. ನಾವು ನೀರಸವಾಗಿ. 
ಒಂದಕ್ಕೊಂದು ಸಂಬಂಧವಿಲ್ಲದಂತೆ ವಿಷಯಗಳನ್ನು ಕಲಸಪಿದರೆ 
ಮಕ್ಕಳು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಇಲ್ಲವೇ ಬೇಗ ಮತ್ತು 
ಸಲೀಸಾಗಿ ಕಅಯುವುದನ್ನು ಬಹಳ ಪ್ರಯತ್ನಪಟ್ಟು ಹೆಣಗಾಡಿ 
ಕಲಅಯುತ್ತಾರೆ. 


ಈ ಹಿಂದಿನ ವಿಭಾಗಗಳಲ್ತ ಮಕ್ಕಳಗೆ ತಮ್ಮ ಮನೆ ಭಾಷೆಯಲ್ಲ 
ವ್ಯಕ್ತಪಡಿಸಲು, ವಿಷಯಗಳು ಮತ್ತು ವಿಚಾರಗಳನ್ನು ಚರ್ಚಿಸಲು 
ಹಂಚಿಕೊಳ್ಳಲು. ಕಆಯುತ್ತಿರುವ ಹದು ಮತ್ತು ಬರಹವನ್ನು 
ಸಲೀಸಾಗಿ ಪ್ರಯೋಗ ಮಾಡಲು ಅನುವು ಮಾಡುವುದರ 
ಪ್ರಾಮುಖ್ಯತೆಯನ್ನು ಚರ್ಚಿಸಿದ್ದೇನೆ. ಇವೆಲ್ಲವನ್ನು ಮಾಡಿದಾಗ 
ಭಾಷಾಕಲಕೆಯು ಅವರಿಗೆ ಅರ್ಥಪೂರ್ಣವಾಗಿ ಕಾಣುತ್ತದೆ. 
ಇದರೊಂದಿಗೆ, ಮಕ್ಷಳ ಜೊತೆಗೆ ನಮ್ಮ ವ್ಯವಹಾರದ ಮುಖ್ಯ 
ಕೆಲಸವು ಅರ್ಥಪೂರ್ಣವಾಗುವುದನ್ನು ಖಚಿತಪಡಿಸಲು 
ಮಾಡಬೇಕಾದ ಎಲ್ಲ ವಿಷಯಗಳನ್ನು ಇದು ಒಳಗೊಂಡಿದೆ. 


ಆಲೋಚನೆಯನ್ನು ಸಅೀಸಾಗಿ ವ್ಯಕ್ತಪಡಿಸುವುದು 


ಮಕ್ಷಕ ಭಾಷೆ(ಗಳು) ಕಅಲಯುವ ಸಮಯದಲ್ಲ ನಾವು ಅರ್ಥ 
ಕಂಡುಕೊಳ್ಳುವಲ್ಲಿ ಗಮನಹರಿಸಿ ಅವರಿಗೆ ನೆರವು ನೀಡಬೇಕು. 
ಮಕ್ಕಳು ಉತ್ತರ ನೀಡುವಾಗ ಪಠ್ಯಪುಸ್ತಕದಲ್ಲ ಇರುವಂತೆಯೇ 
ಹೇಳ ಎಂದು ಹೇಕಬೇಕಿಲ್ಲ. ಉದಾಹರಣೆಗೆ, ಲೇಖನದ ಆರಂಭದಲ್ತ 
ಉಲ್ಲೇಖಸಿದ ಚಿಕ್ಕ ಹುಡುಗಿ ಗೀತಾ ಬಾಲಭಾರತಿ ಪಠ್ಯಪುಸ್ತಕದಿಂದ 
ಗಟ್ಟಿಯಾಗಿ ಹದುತ್ತಿದ್ದ ಮಳೆ ಕುರಿತ ಒಂದು ಪದ್ಯವನ್ನು 
ಕೇಳಆಸಿಕೊಳ್ಳುತ್ತಿದ್ದಕು. ಗಟ್ಣಯಾಗಿ ಪದ್ಯ ಓದಿದ ನಂತರ ಶಿಕ್ಷಕರು 
ಮಕ್ಕಳಗೆ ಅದರ ಬಣ್ಣೆ ಪ್ರಶ್ನೆಗಳನ್ನು ಕೇಆದರು. ಗೀತಾಗೆ ಪ್ರತಃ 
ಪಠ್ಯಪುಸ್ತಕವನ್ನು ಓದಲು ಸಾಧ್ಯವಾಗುತ್ತಿರಅಲ್ಲ. ಆದರೆ ಅವಳು 
ಏನಾಗುತ್ತಿದೆ ಎಂಬುದರ ಬಧ್ಣೆ ಬಹಳ ಗಮನವಿಟ್ಟು ಕೇಳಸಿ- 
ಕೊಂಡಿದ್ದಳು. ಕೇಳುತ್ತಿದ್ದಂತೆ ಅದರ ಅರ್ಥವನ್ನು ತಿಆಯಲು 
ಪ್ರಯತ್ನಪಡುತ್ತಿದ್ದಕು. ಗೀತಾ ಹಲವಾರು ಬಾರಿ ಚರ್ಚೆಯಲ್ಲಿ 
ಭಾಗಿಯಾಗಲು ಪ್ರಯತ್ನ ಪಡುತ್ತಿರುವುದನ್ನು ವಾವು ನೋಡಿದ್ದೆವು. 
ಆದರೆ ಅವಳು ಪುಸ್ತಕದಲ್ಲ ಹೇಗೆ ಪದ ಬಳಕೆ ಆಗಿದೆಯೋ ಅದರಂತೆ 
ಹೇಳದ ಕಾರಣ ಶಿಕ್ಷಕರು ಅವಳ ಮಾತುಗಳನ್ನು ನಿರ್ಲ೯ಕ್ಷಿಸಿದರು. 
ಉದಾಹರಣಿಗೆ: 


ಶಿಕ್ಷಕರು: ಮಳೆ ಬಂದಾಗ ಆಕಾಶದಲ್ಲ ಏನಾಗುತ್ತದೆ? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


87 


ಗೀತಾ: (ನಟನೆ ಮೂಲಕ ತಕ್ಷಣ ಉತ್ತರ): ಚಕನ್‌ ಚಮಕ್‌ತಾ 
(ಹೊಳೆಯುವ ಗೆರೆಗಳು) 


ಇತರ ಮಕ್ಕಳು: ವೀಜ್‌ (ಮಿಂಚು - ಪುಸ್ತಕದ ನಿಬರ ಪದ) 
ಶಿಕ್ಷಕ: ಸರಿ, ವೀಜ್‌! 


ಗೀತಾ ತಾನೇ ಪ್ಲತಃ ಸೃಜನಾತ್ಮಕವಾಗಿ ಮತ್ತು ಕಲಾತ್ಮಕವಾಗಿ 
ವ್ಯಕ್ತಪಡಿಸುತ್ತಿದ್ದಕು, ಅವಳು ಅಲ್ಲನ ಸ್ಥಳೀಯ ಭಾಷೆಯಲ್ಲ ಹೇಳುವ 
ಪದವನ್ನು ತಿಆದಿರಲಲ್ಲ. ಆದರೆ ಅಲ್ಲನ ವಿಷಂಯವನ್ನು 
ಅರ್ಥಮಾಡಿಕೊಂಡಿದ್ದಾಳೆ ಎಂದು ಇದು ತೋರಿಸುತ್ತದೆ. ಹೀಗೆ ಪದೆ 
ಪದೇ ಶಿಕ್ಷಕರಿಂದ (ಸಹಪಾಠಿಗಳಂದ) ನಿರ್ಲಕ್ಷಿತಗೊಂಡ 
ಗೀತಾರಂತಹ ಮಕ್ಷಳು ತಾವು ಅರ್ಥ ಮಾಡಿಕೊಂಡಿದ್ದು ಸರಿಯಲ್ಲ, 
ತಮ್ಮ ಆಲೋಚನೆ ಸರಿಯಲ್ಲ, ತಮಗೆ ಸರಿಯಾಗಿ ಗೊತ್ತಿಲ್ಲ ಎಂದು 
ಭಾವಿಸಿ ಶಾಲಾ ಕಲಅಕೆಯಿಂದ ದೂರ ಸರಿಯುತ್ತಾರೆ. 


ಮಕ್ಷಳಗೆ ಅರ್ಥಪೂರ್ಣವಾಗಿರುವ ಪದಗಳನ್ನು ಹಓದಲು ಮತ್ತು 
ಬರೆಯಲು ಅನುಮತಿ ನೀಡುವುದು 


ಒಂದು ನಿರ್ದಿಷ್ಟ ಕ್ರಮದಲ್ಲೇ ಚಿಕ್ಕ ಮಕ್ಕಳಗೆ ನಾವು ಓದಲು ಮತ್ತು 
ಬರೆಯಲು ಕಅಸಲು ಗಮನ ಹರಿಸುತ್ತೇವೆ. ಹೀಗಾಗಿ ಅವರನ್ನು 
ಅವರ ಶಬ್ದ ಭಂಡಾರದಿಂದ ದೂರ ಸರಿಸುತ್ತೇವೆ. ಏಕೆಂದರೆ ಇಂತಹ 
ಬಹುತೇಕ ಪದಗಳು ದ್ವಿತೀಯ ಸ್ವರ ಮಾತ್ರೆಗಳನ್ನು ಮತ್ತು 
ಸಂಯೋಗ ವ್ಯಂಜನಗಳು ಅಥವಾ ಸಂಯುಕ್ತಾಕ್ಷರಗಳನ್ನು 
ಹೊಂದಿರುತ್ತವೆ. ಉದಾಹರಣೆಗೆ, ಮಗುವಿಗೆ ಜಿನ್ನ ಎಂಬ ಪದ 
ತಿಆದಿರುತ್ತದೆ. ಆದರೆ ಪಠ್ಯಪುಸ್ತಕದಲ್ಲ ಕನಕ ಎಂಬ ಪದ ಬರುತ್ತದೆ, 
ಅಲ್ಲ ಸಂಯುಕ್ತ ಮಾತ್ರೆಗಳರುವುದಿಲ್ಲ. ಅರಿಲ್‌ ಅಧ್ಯಯನದಲ್ಲ, 
ನಾವು ಕರ್ನಾಟಕದ ಪಾಠವನ್ನು ಗಮಸಿಸಿದೆವು. ಅಲ್ಲ ಮಕ್ಷಳು 
ತರಗತಿಯಲ್ಲ ಅರಸ, ಗರಗಸ, ಸರ, ಗರಗರ ಮತ್ತು ದಸರ 
ಪದಗಳನ್ನು ಕಆಯುತ್ತಿದ್ದರು. ಏಕೆಂದರೆ ಈ ಪದಗಳು ಒಂದೇ 
ತೆರನಾದ ಅಕ್ಷರಗಳನ್ನು ಹೊಂದಿತ್ತು. ಈ ಪದಗಳನ್ನು ಕೃತಕವಾಗಿ 
ಒಟ್ಟಿಗೆ ಸೇರಿಸಿ ಒಂದು ಪ್ಯಾರಾ ಆಗಿ ಹೇಆಕೊಡಲಾಗುತ್ತಿತ್ತು. 
ಹೀಗಾಗಿ ಹೆಚ್ಚನ ಮಕ್ಷಳಗೆ ಇದನ್ನು ಕಲಯಲು ಸ್ವಲ್ಪವೂ ಆಸಕ್ತಿ 
ಉಂಬಟಾಗಲಲ್ಲ. ಏಕೆಂದರೆ ಈ ಎಲ್ಲ ಪದಗಳ ನಡುವೆ ಅಥವಾ 
ಪದಗಳು ಮತ್ತು ಅವು ಮಕ್ಕಳ ಬದುಕು ಮತ್ತು ಆಸಕ್ತಿಗಳ ನಡುವೆ 
ಯಾವುದೇ ರೀತಿಯ ಸಂಬಂಧ ಹೊಂದಿರಲಲ್ಲ. 


ಹೆಸರಾಂತ ಶಿಕ್ಷಣ ತಜ್ಞರಾದ ಸಿಲ್ಪ್ಲಯ ಆಶ್ಸನ್‌-ವಾರ್ನರ್‌ (1೨63) 
ನ್ಯೂಜಲ್ಯಾಂಡಿನ ಮೊಯಾರಿ ಮಕ್ಕಳೂಂದಿಗೆ ಕೆಲಸ ಮಾಡಿದ್ದರು. 
ಅವರು ಮಕ್ಕಳಗೆ ಕಅಯಲು ಆಸಕ್ತಿಬುರುವ ಪದಗಳನ್ನು ಕೊಟ್ಟರೆ 
ಅವರು ಬೇಗ ಅವುಗಳನ್ನು ಓದಲು ಮತ್ತು ಬರೆಯುವುದನ್ನು 
ಕಅಯಲು ಇಷ್ಟಪಡುತ್ತಾರೆ ಎಂದು ವಾದಿಸುತ್ತಾರೆ. ಅವರು 
ಪ್ರತಿಯೊಂದು ಮಗುವಿಗೆ ತನ್ನದೇ ಪ್ರಂತ ಆಸಕ್ತಿಯಿಂದ ಆರಿಸಿರುವ 
ಒಂದು ಮುಖ್ಯವಾದ ಪದವನ್ನು ಬರೆಯುತ್ತಿದ್ದರು. ಆದರೆ ಆ 
ಪದಗಳನ್ನು ಹೇಳಕೊಡಲು ಒಂದು ನಿರ್ದಿಷ್ಟ ಕ್ರಮವನ್ನೇನೂ 
ಅನುಸರಿಸುತ್ತಿರಅಲ್ಲ. ಆಶ್ಚನ್‌ ವಾರ್ನರ್‌ರ ಈ ವಿಚಾರಗಳನ್ನು 
ಆಧರಿಸಿ ಪ್ರಮುಖ ಶಬ್ದ ಸಮೂಹವನ್ನು ಒಂದು ಪದಗಳ ಕಾರ್ಡಿನಲ್ಪ 
ಬರೆದು ಪ್ರತಿಯೊಂದು ಮಗುವಿಗೆ ನೀಡಬಹುದು ಅಥವಾ 
ತರಗತಿಯ ಎಲ್ಲ ಮಕ್ಕಳಗೆ ಆಸಕ್ತಿದಾಯಕವಾದ ಪದಗಳನ್ನು 
ತರಗತಿಯ ಚಾರ್ಟ್‌ನಲ್ಲ ಬರೆಯಬಹುದು. ಕಅಯುವಾಗ ಮಕ್ಷಳ 
ಹದು ಮತ್ತು ಬರಹದಲ್ಲ ಈ ಪದಗಳನ್ನು ಬಳಸಲು ಪ್ರೋತ್ಸಾಹ 
ನೀಡಬಹುದು. ಈ ರೀತಿಯಾಗಿ &ಿದುವುದು ಆಸಕ್ತಿಯುಂ೦ಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಾಡುವ ಅಭ್ಯಾಸವಾಗುತ್ತದೆ ಮತ್ತು ಬರೆಯುವುದೂ ಕೂಡ 
ಅರ್ಥಪೂರ್ಣ ಕೆಲಸವಾಗುತ್ತದೆ. 


ಪ್ರತಿದಿನ ಗಟ್ಣಯಾಗಿ ಓದುವುದು 


ಕೇವಲ ಪಠ್ಯಪುಸ್ತಕವನ್ನು ಮಾತ್ರ ಅವಲಂಜಸುವ ಬದಲು, 
ಆಸಕ್ತಿಯುಂಟುಮಾಡುವ, ಸಮೃದ್ಧವಾಗಿರುವ ಮಕ್ಕಳ 
ಸಾಹಿತ್ಯವನ್ನು ತರಗತಿಯೊಳಗೆ ತರಲೇಬೇಕು. ಅವುಗಳನ್ನು 
ಮಕ್ಷಳಗೆ ಗಟ್ಟಿಯಾಗಿ ಓದಬೇಕು. ಕಥೆ ಪುಸ್ತಕಗಳು ಅಥವಾ 
ಕವನಗಳನ್ನು ಹಓಿದಬಹುದು ಅಥವಾ ಮಕ್ಷಳ ಕುತೂಹಲ ಕೆರಳಸುವ 
ಇತರ ವಿಷಯಗಳ ನಾನ್‌-ಫಿಕ್ಷನ್‌ (ಕಾಲ್ಪನಿಕವಲ್ಲದ/ಅಕಲ್ತತ) 
ಪುಸ್ತಕಗಳನ್ನು ತರಬಹುದು. ಈ ವಿಚಾರಗಳ ಬಣ್ಣೆ ಮಕ್ಕಳೊಂದಿಗೆ 
ಚರ್ಚಿಸಿ ಮತ್ತು ಅವರ ಪ್ರತಿಕ್ರಿಯೆಗಳನ್ನು ಸ್ತಾಗತಿಸಬೇಕು. ಅವರ 
ಆಲೋಚನೆ ಮತ್ತು ಆಸಕ್ತಿಗಳನ್ನು ಬೆಂಬಅಸಬೇಕು. ಈ ಪ್ರಕ್ರಿಯೆಯ 
ಮೂಲಕ ಮಕ್ಕಳು ತಮ್ಮದೇ ಆದ ಆಲೋಚನೆಗಳು ಮತ್ತು 
ಆಸಕ್ತಿಗಳನ್ನು ತಳ್ಳಹಾಕದಿದ್ದರೆ, ನಿಧಾನವಾಗಿ ಅವರಿಗೆ ಪುಸ್ತಕಗಳು 
ಮತ್ತು ಆಲೋಚನೆಗಳ ಜಗತ್ತಿನ ಪರಿಚಯವಾಗುವುದು. ಅವರು 
ಹೊಸ ಪದಸಂಪತ್ತುಗಳನ್ನು ಕಆಯುವರು ಮತ್ತು ಹೊಸ 
ರೀತಿಯಲ್ಲ ಪ್ರತಃ ವ್ಯಕ್ತಪಡಿಸುವುದನ್ನು ಕಅಯುವರು. ಅವರ ಶಬ್ದ 
ಭಂಡಾರ ಹೆಚ್ಚಾಗುವುದು. ಅವರು ತಮ್ಮ ಅನುಭವಕ್ಕೆ ಮೀರಿ ಹೊಸ 


ಆಲೋಚನೆಗಳು ಮತ್ತು ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವರು. 


ಬರೆಯುವುದನ್ನು ಪಠ್ಯಕ್ರಮದ ಮುಖ್ಯ ಭಾಗವಾಗಿ ಮಾಡುವುದು 


ಈ ಮೊದಲೇ ಚರ್ಚಿಸಿದಂತೆ, ಮಕ್ಕಳಗೆ ಅಕ್ಷರಗಳನ್ನು ಬರೆಯಲು 
ಅಥವಾ ಸರಿಯಾಗಿ ಕಾಗುಣಿತ ಬರೆಯಲು ಸಾಧ್ಯವಾಗದಿದ್ದರೂ 
ಕೂಡ ಅವರ ಬರವಣಿಗೆಯ ಪ್ರಯತ್ನಗಳ ಮೂಲಕ ತಮ್ಮನ್ನು 
ತಾವು ವ್ಯಕ್ತಪಡಿಸಲು ಅವರನ್ನು ಪ್ರೋತ್ಹಾಹಿಸಬೇಕು. ನೀವು ಅವರ 
ಪ್ರಯತ್ನಗಳನ್ನು ಹಲವಾರು ರೀತಿಯಲ್ಲ ಬೆಂಬಅಸಬಹುದು. 
ಉದಾಹರಣೆಗೆ, ಒಂದು ಕ್ಷೇತ್ರ ಭೇಟಯನ್ನು ಮಾಡಿ ಅದರ ಬಗ್ಗೆ 
ಸ್ಕೂಲ ಚರ್ಚೆಯ ನಂತರ. ಭೇಟಯ ಕುರಿತು ಕೆಲವು ಸಾಲುಗಳನ್ನು 
ಬರೆಯಲು ತಮಗೆ ಸಹಾಯ ಮಾಡುವಂತೆ ಮಕ್ಕಳಲ್ಲ 
ಕೇಳಬಹುದು. ಆ ಸಾಲುಗಳನ್ನು ಹೇಗೆ ಬರೆಯುವುದೆಂದು ಅವರಿಗೆ 
ಮಾದರಿ ಸಾಲುಗಳನ್ನು ಬರೆದು ತೋರಿಸಬಹುದು. ನಂತರ ಮಕ್ಷಳು 
ಅದನ್ನು ಓದಲು ಚಾರ್ಟ್‌ ಮಾಡಿ ಹಾಕಬಹುದು. 


ಇಲ್ಲವೇ ಕತೆಯನ್ನು ಗಟ್ಟಯಾಗಿ &ಓದಿ ಅವರಿಗೆ ಮೆಚ್ಚುಗೆಯಾದ 
ಭಾಗವನ್ನು ಬರೆಯಲು ಅಥವಾ ಚಿತ್ರ ಬರೆಯಲು ನೀವು ಮಕ್ಷಳಗೆ 
ಕೇಳಬಹುದು. ಯಾವುದೇ ಮುಖ್ಯವಾದ ವಿಷಯದ ಬಧ್ವೆ ಪತ್ರ 
ಬರೆಯಲು ನೀವು ಅವರಿಗೆ ಸಹಾಯ ಮಾಡಬಹುದು. ಅದು ವಲಸೆ 
ಹೋದ ಅವರ ಗೆಕೆಯ ಅಥವಾ ಪೋಷಕರು, ಬೇರೆ ಹಳ್ಳಿಯಲ್ಲರುವ 
ತಾತ ಅಥವಾ ಅಜ್ಜಿ ಅಥವಾ ಅವರ ಇಷ್ಟಪಾತ್ರರನ್ನು ಕುರಿತು 
ಆಗಿರಬಹುದು. ಅವರ ಸಮುದಾಯದ ಯಾವುದಾದರೂ ಜಾನಪದ 
ಕತೆ ಅಥವಾ ಹಾಡನ್ನು ಬರೆಯಲು ನೆರವು ನೀಡಬಹುದು. 
ಕಾಲಾಂತರದಲ್ಲ, ಅವರಿಗೆ ಬೇರೆಬೇರೆ ಪ್ರಕಾರಗಳ ಬರಹಗಳನ್ನು 
ಪರಿಚಯುಸಬಹುದು. (ಅದು ಪದ್ಯಗಳು. ಕವನಗಳು. ಕತೆಗಳು 
ಇತ್ಯಾದಿ ಆಗಿರಬಹುದು). ಅವರು ಶಾಲೆಯಲ್ಲ ಕಅಯುವುದಕ್ಕಿಂತ 
ಇವೆಲ್ಲವೂ ಬಹಳ ಭನ್ನವಾಗಿರುತ್ತವೆ!. 


ನಾನು ಈ ಲೇಖನವನ್ನು ಒಂದು ಒಗಟನಿಂದ ಆರಂಭಸಿದೆ: 
ಪ್ರಾರಂಜಕ ಭಾಷಾ ತರಗತಿಗಕಲ್ಲ ಗೀತಾಳ೦ತಹ ಬಹಳ 
ಬುದ್ಧಿವಂತರಾದ, ಸಮರ್ಥ ಮಕ್ಷಳು ಕಲಅಯಲು ಏಕೆ 


ವಿಫಲರಾಗುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ ನಾನು 
ಸೂಚಿಸಿರುವುದಕ್ಕಿಂತ ಬಹಳ ಸಂಕೀರ್ಣವಾಗಿರಬಹುದು. ಆದರೆ ಈ 
ಸಮಸ್ಯೆಯನ್ನು ಪರಿಹರಿಸುವತ್ತ ಸಾಗಲು ಚಿಕ್ಕ ಮಕ್ಕಳಗೆ ಹೆಚ್ಚು 
ಸೂಕ್ತ ಕಅಕೆಯನ್ನು ಒದಗಿಸಲು ಬಹುದೂರ ಸಾಗಬೇಕಿದೆ 
ಎಂಬುವುದನ್ನು ನಾನು ಒಪ್ಪುವುದಿಲ್ಲ. ಪ್ರತಿಯೊಂದು ಮಗುವಿಗೆ 
ಕಲ್ಲನಾತ್ಕಕವಾಗಿ, ಕಲ್ಪನಾಶಕ್ತಿಯನ್ನು ಪ್ರೇರೇಪಿಸುವ ರೀತಿಯಲ್ಲ 
ಊಹಾಪ್ರಪಂಚಕ್ಕೆ ಕೊಂಡೊಯ್ದು ಹೇಳಕೊಟ್ಟರೆ ಮಗುವು 
ಕಅಯಬಲ್ಲದು ಮತ್ತು ಕಅಯುತ್ತದೆ! ನಾನು ಇದನ್ನು 
ಸಾಕಾರಗೊಳಸಲು ಕೇವಲ ಮೂರು ಪ್ರಮುಖವಾದ ವಿಚಾರಗಳನ್ನು 


ಸೂಚಿಸಿದ್ದೇನೆ. ಮಕ್ಕಳ ಮನೆ ಭಾಷೆಯನ್ನು ಸ್ವಾಗತಿಸುವುದು, 
ಒಪ್ಪುವುದು, ಅದರಲ್ಲ ಕಅಸುವುದು, ಮಕ್ಷಳಗೆ ಭಾಷಾ ಕಆಕೆಯಲ್ರ 
ಹೊರಹೊಮ್ಯುತ್ತಿರುವ ಪ್ರಯತ್ನಗಳನ್ನು ಪ್ರೋತ್ಥಾಹಿಸುವುದು ಮತ್ತು 
ಭಾಷಾ ತರಗತಿಯ ಕೇಂದ್ರವೇ ಅರ್ಥ ನೀಡಿಕೆ, ಅರ್ಥೈಸುವಿಕೆ- 
ಯಾಗಬೇಕೆ೦ಂಬ ಕೆಲವು ಸಲಹೆಗಳನ್ನು ಈಗಾಗಲೇ ನಾನು 
ಉಲ್ಲೇಖಸಿದ್ದೇನೆ. ಕಅಕಾಗಾರರಿಗೆ ಸೂಕ್ತತೆಯನ್ನು ಉಂಟು- 
ಮಾಡುವ ಸಮಸ್ಯೆಯನ್ನು ನಿವಾರಿಸಲು ಶಿಕ್ಷಕರು ಇನ್ನೂ ಬೇರೆ 
ಉಪಾಯಗಳು ಹಾಗೂ ವಿಚಾರಗಳನ್ನು ಆಲೋಚಿಸಲು 
ಸಮರ್ಥರು ಎಂದು ನಾನು ಭಾವಿಸುತ್ತೇನೆ. 


AL 
*A| 


ERY DEUCOCLK TET IEYS—ONONTOLHE 
|” Se 


| SASS 
| EEACO DN NL NA! 


NUT 
MET —CAK 


| ಹಾನ್‌. ಅಣಷರ ನ ಘದವ್‌: ನಹನ ಸನ್‌ ಹರನ ನನರ. ಇ 
pena kv 
ಹ SB BS. AE 


ಮಾರಾ ಸತಹಾವಾರ್ಟಾ ನ. ಮಾಹಾ ನ. 
(PEON ANA —— 
ಪೌರರ ರಿ ಮನನೊಂದ ಾಅಾಾವನರಾನಾತಾನನ ನಹ ನಾವ 
ಸರ: ನಾವ್‌ ಇದ 
BOC 10, B SN CN, 
2 RAE ನಾಮ ಹಿನಿವವಾ ವ್‌ ನನ. ಪರನ 


NST IL —haN— 


DEEN 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


90 


iii 


vi 


viii 


Name has been changed to protect identity. 


The Literacy Research in Indian Languages was a longitudinal research project that tracked over 700 students in Palghar district, Maharashtra, and 
Yadgir district, Karnataka as they moved from Grades 1-3. See Menon, S. et al. (2017). Literacy research in Indian languages (LiRIL): Report of a 
three year longitudinal study on early reading and writing in Marathi and Kannada. Bangalore: Azim Premji University and New Delhi: Tata Trusts. 


For more ideas, please refer to Sinha, S. (2018). Creating spaces for the child’s language within classrooms. Retrieved from: http://eli.tiss.edu/ 
wp-content/uploads/2017/08/ELl-Handout-2-Multilingualism-.pdf; and to Menon, S., Sinha, S., Das, H., & Pydah, A. (Eds.) (2019). Multilingual 
education in India. Hyderabad: Early Literacy Initiative, Tata Institute of Social Sciences. 

See, Parikh, R., & Menon, S. (2019). Using mother tongue to facilitate English language learning in low exposure setting. Retrieved from: http://eli. 
tiss.edu/wp-content/uploads/2017/08/ELI-Practitioner-Brief-18_Using-MT-to-Support-English-Language.pdf 

For a more complete discussion of this topic, see Sinha, S., Pydah, A., & Menon, S. (2019). Emergent liter-acy. Retrieved from: http://eli.tiss.edu/ 
wp-content/uploads/2017/08/ELI_Practitioner-Brief-16_Emergent-Literacy.pdf 

More ideas about creating a print-rich classroom can be found at: Pydah, A. (2019). Creating a print-rich environment in the classroom. Retrieved: 
http://eli.tiss.edu/wp-content/uploads/2017/08/ELI_Practioner _Brief_8_Print-rich-Environment-in-Classroom-1.pdf 

From: Noronha, S. (2016). Failing Meena (Unpublished M.Phil dissertation). Hyderabad: Tata Institute of Social Sciences. 

For more ideas on supporting children’s writing, see Sinha, S., & Menon, S. (2019). Supporting children’s writing in early grades. Retrieved: http://eli. 
tiss.edu/wp-content/uploads/2017/08/Supporting-Childrens-Writing-in-Early-Grades_Practitioner-Brief _11.pdf; and Pydah, A. (2019). Children’s 
writing: Creating books in the classroom. Retrieved: http://eli.tiss.edu/wp-content/uploads/2017/08/Creating_Books_in_the_Classroom_ELlI 
Handout_7.pdf 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


Ashton-Warner, S. (1963/1986). Teacher. New York: Simon and Schuster. 
Cummins, J. (2001). Bilingual children’s mother tongue: Why is it important to education? 15-20. 


Gee, J. (2003). What videogames have to teach us about language and literacy. New York: Palgrave, Macmillan. 


Jhingran, D. (2009). Hundreds of home languages in the country and many in most classrooms - Coping with diversity in primary education in India. In 


T., 


Skutnabb- Kangas, R., Phillipson, A. K., Mohanty & M., Panda (Eds.), Social justice through multilingual education, (pp. 250-267). Bristol: Multilingual 


Matters. 


ಶೈಲಜಾ ಮೆನನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಭಾಷೆಗಳು, ಸಾಕ್ಷರತೆ ಮತ್ತು ಮಕ್ಕಳ ಸಾಹಿತ್ಯದ 
ವಿಷಯಗಕಲ್ಲ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಕ್ಕೆ ಮುಂಚೆ ಅವರು ಹೈದರಾಬಾದ್‌ನ ಲಾಲಾ 
ಇನ್‌ಸ್ಲಿಟ್ಯೂಟ್‌ ಆಫ್‌ ಸೋಪಶಿಯಲ್‌ ಸೈನ್ಸ್‌ನಲ್ಲ ಆರಂಭಕ ಸಾಕ್ಷರತೆ ಮುಂದೊಡಗು ಮತ್ತು ಮಹಾರಾಷ್ಟ್ರ ಹಾಗೂ 
ಕರ್ನಾಟಕದ ಅಟರೆಸಿ ರಿಸರ್ಚ್‌ ಇನ್‌ ಇಂಡಿಯನ್‌ ಲಾಂದ್ಛೇಜಸ್‌ನ (LIRIL) ದೀಘ್ಷಕಾಲಾವಧಿ ಪ್ರಾಜೆಕ್ಸ್‌ನ ಮುಂದಾಳತ್ವ 
ವಹಿಸಿದ್ದರು. ಶೈಲಜಾರವರು ದ್ವಿಭಾಷಾ ಮಕ್ಕಳ ಸಾಹಿತ್ಯ ಹಬ್ಬ 'ಕಥಾವನ'ದ ಸ್ಥಾಪಕ ನಿರೂಪಕಿ. ಅವರು ಹಿಂದೂ ಸಾಹಿತ್ಯದ 
ಅಜೀವ ಪ್ರಶಸ್ತಿಯ ಮಕ್ಕಳ ಸಾಹಿತ್ಯದ (2೦16-18) ಮತ್ತು ಸರ್‌ ರತನ್‌ ಬಾಟಾ ಟ್ರಸ್ಟ್‌ನ ಜಗ್‌ ಅಟಲ್‌ ಬುಕ್‌ ಅವಾರ್ಡ್‌ನ 
(2016-18) ತೀರ್ಪುಗಾರರಾಗಿದ್ದರು. ಶೈಲಜಾ ಅವರು ಮಿಚಿಗನ್‌ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪಿಹೆಚ್‌ಡಿ ಪದವಿಯನ್ನು 
ಮುಗಿಸಿದರು ಮತ್ತು ಕೊಲರೆಡೊ ವಿಶ್ವವಿದ್ಯಾಲಯದಲ್ಲ ಬೋಧನೆ ಮಾಡಿದರು. ಅವರ ಪ್ರಕಟಣಿಗಳು ರಾಷ್ಟ್ರೀಯ ಹಾಗೂ 
ಅಂತರರಾಷ್ಟ್ರೀಯ ಪತ್ರಿಕೆಗಕಲ್ಲ ಪಕಟವಾಗಿವೆ. ಅವರು ಮಕ್ಕಳು. ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಣತಜ್ಞರಿಗೆಸಾಹಿತ್ಯ, ಭಾಷೆ 
ಮತ್ತು ಸಾಕ್ಷರತೆಯನ್ನು ನಿರಂತರವಾಗಿ ಕಅಸುವಲ್ಲ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಅವರನ್ನು 


shailaja.menon @apu.edu.inನಲ್ರ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


